ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ರಾಯಚೂರಿನಲ್ಲಿರುವ ರಿಮ್ಸ್‌ ಆಸ್ಪತ್ರೆಯ ಬಗ್ಗೆ 
ಶ್ರೀ ಎನ್‌.ಎಸ್‌.ಬೋಸ್‌ರಾಜು (ವಿಧಾನಸಭೆಯಿಂದಚುನಾಯಿತರಾದವರು):- 
950 (1215) ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ರಾಯಚಾೂರಿನಲ್ಲಿರುವ ರೀಮ್ಸ್‌ ಕಾಲೇಜಿಗೆ ಮಂಜೂರಾದ ಒಟ್ಟು ಪ್ರವೇಶಾವಕಾಶಗಳು ಎಷ್ಟು ; 
ಇದಕ್ಕೆ ಅನುಗುಣವಾಗಿ ಆಸ್ಪತ್ರೆಗೆ ಬೇಕಾಗಿರುವ ಹಾಸಿಗೆಗಳು ಎಷ್ಟು ; ಪ್ರಸ್ತುತ ಇರುವ ಹಾಸಿಗೆಗಳು ಎಷ್ಟು; 


(ಆ) ರಾಯಚೂರು ರೀಮ್ಸ್‌ ಮೆಡಿಕಲ್‌ ಕಾಲೇಜಿನಲ್ಲಿರುವ ಒಟ್ಟು ಪ್ರಾಧ್ಯಾಪಕರ ಹುದ್ದೆಗಳು ಎಷ್ಟು; ಖಾಲಿ 
ಇರುವ ಹುದ್ದೆಗಳು ಎಷ್ಟು; ಭರ್ತಿ ಮಾಡಿರುವ ಹುದ್ದೆಗಳು ಎಷ್ಟು; 


(ಇ) ರಾಯಚೂರು ರೀಮ್ಸ್‌ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದರೆ, ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? 


